ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ: 213(1554) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ರವಿಕುಮಾರ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಸಣ್ನ ನೀರಾವರಿ ಸಚಿವರು 
ವಿಷಯ: ಚಿಕ್ಕಮಗಳೂರಿನ ಬೆಳವಾಡಿ ದೊಡ್ಡಕೆರೆಯ ಅಭಿವೃದ್ಧಿ ಪಡಿಸುವ ಕುರಿತು 


(ಅ) ಚಿಕ್ಕಮಗಳೂರು ತಾಲ್ಲೂಕಿನ ಬೆಳವಾಡಿ ದೊಡ್ಡಕರೆಯ ಅಭಿವೃದ್ಧಿಗೆ ಸರ್ಕಾರ ಎಷ್ಟು 
ಮೊತಕ್ಕ ಆಡಳಿತಾತ್ಮಕ ಅನುಮೋದನೆ ನೀಡಿತ್ತು; ಸದರಿ ಯೋಜನೆಯನ್ನು ಪುನರ್‌ ವಿನ್ಯಾಸ 
ಮಾಡಲು ಶಿಫಾರಸು ಮಾಡಲಾಗಿದೆಯೇ; ಯಾರು ಮತ್ತು ಯಾವ ಕಾರಣಗಳಿಗೆ ಎ೦ಬ 
ಕುರಿತು ಮಾಹಿತಿ ನೀಡುವುದು; 


(ಆ) ಈ ಕಾಮಗಾರಿಯಲ್ಲಿ ಭ್ರಷ್ಠಾಚಾರವೆಸಗಿರುವ ಕುರಿತು ಸರ್ಕಾರದ ನಿಲುವೇನು; 
ಬಷ್ಠಾಚಾರವೆಸಗಿದ ಅಧಿಕಾರಿಗಳ ಮೇಲೆ ಯಾವ ಕ್ರಮ ಕೈಗೊಳ್ಳಲಾಗಿದೆ; ಸದರಿ 
ಮೊತ್ತವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಂದ ವಸೂಲಿ ಮಾಡಲು ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; 


(ಇ) ಒಂದು ಏತ ನೀರಾವರಿ ಕಾಮಗಾರಿಯು ಚಾಲನೆಯಲವ್ಲಿದ್ದಾಗ ಅದೇ ಕಾಮಗಾರಿಯನ್ನು 
ಮುಂದುವರೆಸಿ ಪೂರ್ಣಗೊಳಿಸದೆ ಹೊಸ ಜಏತ ನೀರಾವರಿ ಯೋಜನೆ ಜಾರಿಗೊಳಿಸಲು 
ಕಾರಣವೇನು? 


